KA/BG-GPO/ 2515 /WPP-47 12009-2011 





ಕರ್ನಾಟಕ ರಾಜೃಪಶತ 


ಅಧಿಕೃ ತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಜೂನ್‌ ೨೪, ೨೦೧೦ ( ಆಷಾಢ ೩, ಶಕ ವರ್ಷ ೧೯೩೨) ಸಂಚಿಕೆ ೨೫ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಂಯಾಲಂಯದ ಅಧಿಸೂಚನೆಗಳು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 115 ಎಸ್‌ಐಎಎಸ್‌ 2010, ಬೆಂಗಳೂರು, ದಿನಾಂಕ: 27ನೇ ಮೇ, 2010. 








ಶ್ರೀಮತಿ ಸಲ್ಮಾಕೆ.ಫಹೀಮ್‌, ಐಎಎಸ್‌. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ 
ರವರಿಗೆ ದಿನಾಂಕ: 17-5-2010 ರಿಂದ 5-6-2010ರವರೆಗೆ (ಉದಿಸೇ) ಒಟ್ಟು 20 ದಿನಗಳ ಗಳಿಕೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 


ಶ್ರೀಮತಿ ಸಲ್ಮಾ ಕೆ. ಫಹೀಮ್‌, ಐಎಎಸ್‌. ರವರ ರಜಾ ಅವಧಿಯಲ್ಲಿ ಶ್ರೀ ವಸಂತ್‌ ಕುಲಕರ್ಣಿ, ಉಪ 
ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ, ಇವರನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಗುಲ್ಬರ್ಗಾ ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಶ್ರೀಮತಿ ಸಲ್ಮಾಕೆ.ಫಹೀಮ್‌, ಐಎಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆ೦ದು ಧೃಡೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಜಿ. ಅನಂತ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 731 ಸಿಆಸುಇ(ಸೇವೆಗಳು-1 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 116 ಎಸ್‌ಐಎಎಸ್‌ 2010, ಬೆಂಗಳೂರು, ದಿನಾಂಕ: 27ನೇ ಮೇ, 2010. 


ಶ್ರೀಮತಿ ಸಂಧ್ಯಾ ವೇಣುಗೋಪಾಲ ಶರ್ಮ, ಐಎಎಸ್‌. ರಾಜ್ಯ ಯೋಜನಾ ನಿರ್ದೇಶಕರು, ಸರ್ವ ಶಿಕ್ಷಾ 
ಅಭಿಯಾನ, ಬೆಂಗಳೂರು, ರವರಿಗೆ ದಿನಾಂಕ: 31-5-2010 ರಿಂದ 11-6-2010ರವರೆಗೆ (ಉದಿಸೇ) ಒಟ್ಟು 12 ದಿನಗಳ 
ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 


ಶ್ರೀಮತಿ. ಸಂಧ್ಯಾ ವೇಣುಗೋಪಾಲ ಶರ್ಮ, ಐಎಎಸ್‌. ರವರ ರಜಾ ಅವಧಿಯಲ್ಲಿ ಶ್ರೀ ಬಿ.ವಿ. ಕುಲಕರ್ಣಿ, 
ನಿರ್ದೇಶಕರು, ಸರ್ವ ಶಿಕ್ಷಾ ಅಭಿಯಾನ, ಇವರನ್ನು ರಾಜ್ಯ ಯೋಜನಾ ನಿರ್ದೇಶಕರು, ಸರ್ವ ಶಿಕ್ಷಾ ಅಭಿಯಾನ, 
ಬೆ೦ಗಳೂರು, ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 


(೩೨೯) 


೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೪, ೨೦೧೦ ಭಾಗ-೨ 





ಶ್ರೀಮತಿ. ಸಂಧ್ಯಾ ವೇಣುಗೋಪಾಲ ಶರ್ಮ, ಐಎಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ ರಾಜ್ಯ 
ಯೋಜನಾ ನಿರ್ದೇಶಕರು, ಸರ್ವ ಶಿಕ್ಷಾ ಅಭಿಯಾನ, ಬೆ೦ಗಳೂರು, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು 
ದೃಢೀಕರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಜೆ. ಅನಂತ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 732 ಸಿಆಸುಇ(ಸೇವೆಗಳು-) 


PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 22 SFP 2010 (೧), Bangalore, Dated 04" May, 2010 


In partial modification of para 11 of Notification No.DPAR 22/SFP/2010. Dated: 04/05/2010 
Sri.G.Selvakumar, IFS (KN 81) CCF and Senior Director (Technical Cell), Ecology and Environment, 
Bangalore is promoted to officiate in the APCCF grade of pay Band-4 HAG Scale of IFS carrying the 
pay scale of Rs.67,000-79,000 (Annual Increment of 3%) with immediate effect and he is posted for a 
day as Additional Principal Chief Conservator of Forests (Vigilance), Bangalore in the cadre post 
vice Sri.B.Basappa, IFS transferred and from the next day Sri. G. Selvakumar, IFS is posted until 
further orders as Additional Principal Chief Conservator of Forests and Senior Director (Technical 
cell), Ecology and Environment, Bangalore in the upgraded post and Sri. B. Basappa, IFS is posted 
as APCCF (Vigilance), Bangalore until further orders. 

In partial modification of para 22 of Notification No. DPAR 22/SFP/2010, Dated : 04-05-2010 
Sri A. C. Keshavamurthy, IFS (KN 88) Conservator of Forests, Hassan Circle, Hassan is promoted to 
officiate in the CCF grade of pay Band-4 of IFS carrying the pay scale of Rs. 37,400-67,000+GP 
Rs. 10,000 with immediate effect and he is posted for a day as Chief Conservator of Forests (Legal 
Cell), Bangalore in the cadre post vice Smt. Madhu Sharma, IFS transferred and from the next day 
Sri A.C. Keshavamurthy, IFS is posted until further orders as Chief Conservator of Forests, 
National Forestry Action Programme (NFAP) and Bamboo Mission, Bangalore in the newly 
created post and Smt. Madhu Sharma, IFS is posted as CCF (Legal Cell) until further orders. 


By Order and in the name of the Governor of Karnataka, 
ASHOK ೧. ATRE, 
Under Secretary to Government, 
PR. 733 DP & AR (Services-IV) 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 153 ಎಲ್‌ಇಆಟಿ 2010, ಬೆಂಗಳೂರು, ದಿನಾಂಕ: 24ನೇ ಮೇ, 2010. 


ಕಾರ್ಮಿಕ ಇಲಾಖೆಯ ಕಾರ್ಮಿಕ ಆಯುಕ್ತರ ಕೇಂದ್ರ ಕಛೇರಿಯಲ್ಲಿ (ಪ್ರಚಾರ ಮತ್ತು ಅಂಕಿ-ಅಂಶ) ಉಪ 
ಕಾರ್ಮಿಕ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಜಿ. ಮಂಜುನಾಥ್‌ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಎಸ್‌. ನರಸಿಂಹಮೂರ್ತಿ, ಇವರ ಮುಂಬಡ್ತಿಯಿಂದ ಖಾಲಿ ಇರುವ ಬೆಳಗಾವಿಯ 
ಪ್ರಾದೇಶಿಕ, ಉಪ ಕಾರ್ಮಿಕ ಆಯುಕ್ತರ ಹುದ್ದೆಗೆ ವರ್ಗಾವಣೆ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು. ಎನ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 734 ಕಾರ್ಮಿಕ ಇಲಾಖೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೪, ೨೦೧೦ ೩೩೧ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 131 ಎಂಎಸ್‌ಎಸ್‌ 2007, ಬೆಂಗಳೂರು, ದಿನಾಂಕ: 26ನೇ ಮೇ, 2010. 


ವಿವಿಧ ಸ್ವಾಯತ್ತ ಸಂಸ್ಥೆಗಳಲ್ಲಿ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದ ವೈದ್ಯಾಧಿಕಾರಿ/ದಂತ 
ಆರೋಗ್ಯಾಧಿಕಾರಿಗಳ ಸೇವೆಯನ್ನು ಹಿಂಪಡೆಯಲಾಗಿದ್ದು, ಸ್ಥಳ ನಿಯುಕ್ತಿಗಾಗಿ ಕೌನ್ನಿಲಿಂಗ್‌ ಮೂಲಕ ಆಯ್ಕೆ ಮಾಡಿಕೊಂಡ 
ಈ ಕೆಳಕಂಡ ವೈದ್ಯಾಧಿಕಾರಿಗಳಿಗೆ ಅವರ ಹೆಸರಿನ ಮುಂದೆ ನಮೂದಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ 


ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ. 
























































ಕಮ ವೈದ್ಧಾಧಿಕಾರ ಹಾಕು ಮತ್ತಾ ಕರ್ತವ ವದ್ಧಾರ್ಹತೆ/ ಸ 
ಸಂಖ್ಯೆ, 5% ನಿರ್ವಹಿಸುತ್ತಿದ್ದ ಸ್ಥೆ. ತಜ್ಞತೆ ವ ಬ 
1 2 3 4 
7 ಡಾ॥ ಎಸ್‌.ಜಿ. ಚವಡಿ, ಡಿ. ಆರ್ಥೋ | ಸಾರ್ವಜನಿಕ ಆಸ್ಪತ್ರೆ, ಮುಧೋಳ, 
ಕಿಮ್ಸ್‌, ಹುಬ್ಬಳ್ಳಿ ಬಾಗಲಕೋಟೆ ಜಿಲ್ಲೆ 
2 | ಡಾ| ವಿ.ಎ. ಮಾಲಿ ಪಾಟೀಲ್‌, ಡಿಪಿಎಂ ಜಿಲ್ಲಾ ಆಸ್ಪತ್ರೆ ಬಾಗಲಕೋಟೆ 
ಜಿಲ್ಲಾ ಆಸ್ಪತ್ರೆ, ರಾಯಚೂರು 
3 | ಡಾ॥ ಸುರೇಖಾ ಎನ್‌. ಪಾಟೀಲ್‌, ಡಿಜಿಒ ಸಾರ್ವಜನಿಕ ಆಸ್ಪತ್ರೆ ನೆಲಮಂಗಲ, 
ಹಲಸೂರು ರೆಫರಲ್‌ ಆಸ್ಪತ್ರೆ, ಬಿಬಿಎಂಪಿ, ಬೆಂಗಳೂರು ಗ್ರಾಮಾಂತರ 
ಬೆಂಗಳೂರು 
4 | ಡಾ ರೇಖಾ ಎನ್‌, ಎಂಬಿಬಿಎಸ್‌ | ಪ್ರಾಥಮಿಕ ಆರೋಗ್ಯ ಕೇಂದ್ರ, 
ಕೋರಮಂಗಲ ಆರೋಗ್ಯ ಕೇಂದ್ರ, ಬಿಬಿಎಂಪಿ, ದೊಡ್ಡಹೆಜ್ಞಾಜಿ, ಡಿ.ಬಿ. ಪುರ, ಬೆಂಗಳೂರು 
ಬೆಂಗಳೂರು ಗ್ರಾಮಾಂತರ 
5 | ಡಾ॥ ನಿರ್ಮಲ ಟಿ. ಎಂಬಿಬಿಎಸ್‌ | ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕಾರಹಳ್ಳಿ. 
ಹೊಸಹಳ್ಳಿ ರೆಫರಲ್‌ ಆಸ್ಪತ್ರೆ, ಬಿಬಿಎಂಪಿ, ದೇವನಹಳ್ಳಿ, ಬೆ೦ಗಳೂರು ಗ್ರಾಮಾ೦ತರ 
ಬೆಂಗಳೂರು ಜಿಲ್ಲೆ 
6 |ಡಾ| ಅರುಣ ವೈ. ಕಟ್ಟಿ, ಜಿಲ್ಲಾ ಆಸ್ಪತ್ರೆ, ಡಿಸಿಹೆಚ್‌ | ಸ.ಆ.ಕೇಂದ್ರ, ಹಿರೇಬಾಗೇವಾಡಿ, 
ಬೆಳಗಾಂ ಬೆಳಗಾ೦ ಜಿಲ್ಲೆ. 
ಡಾ| ಎಂ. ಹೆಚ್‌. ಮೊಗಳಿ, ಕಿಮ್ಸ್‌, ಹುಬ್ಬಳ್ಳಿ ಡಿಎ ಸಾ.ಆ. ಸೌಂದತ್ತಿ, ಬೆಳಗಾಂ ಜಿಲ್ಲೆ 
ಡಾ| ವಿ. ರಾಜಲಕ್ಷ್ಮಿ ಡಿಎ ಸಾ.ಆ. ಹುಕ್ಕೇರಿ, ಬೆಳಗಾಂ ಜಿಲ್ಲೆ 
ಜಿಲ್ಲಾ ಆಸ್ಪತ್ರೆ, ಬೆಳಗಾಂ 
9 | ಡಾ॥ ಜಯಾನಂದ ಧನವಂತ, ಎಂಬಿಬಿಎಸ್‌ | ಹಿರಿಯ ವೈದ್ಯಾಧಿಕಾರಿ, ಸಮುದಾಯ 
ಪೊಲೀಸ್‌ ಹೆಡ್‌ ಕ್ವಾರ್ಟರ್ಸ್‌, ಬೆಳಗಾಂ ಆರೋಗ್ಯ ಕೇ೦ದ್ರ, ಕಿತ್ತೂರು, 
ಬೆಳಗಾಂ ಜಿಲ್ಲೆ. 
10 | ಡಾ। ಅನುಸೂಯ ಕಿವದಾಸಣ್ಣವರ, ಬಿಡಿಎಸ್‌ | ಸಾ.ಆ. ಹುಕ್ಕೇರಿ, ಬೆಳಗಾಂ ಜಿಲ್ಲೆ 
ಜಿಲ್ಲಾ ಆಸ್ಪತ್ರೆ. ಬೆಳಗಾಂ 
11 | ಡಾ। ಚಂದ್ರಕಾಂತ ಮೇದಾ, ಡಿ.ಆರ್ಥೋ | ಸಾ.ಆ. ಹುಮ್ನಾಬಾದ್‌, ಬೀದರ್‌ ಜಿಲ್ಲೆ. 
ಜಿಲ್ಲಾ ಆಸ್ಪತ್ರೆ, ಬೀದರ್‌ 
12 | ಡಾ॥ ದೀಪಕ್‌ ಕುಮಾರ್‌ ಸುಕೆ, ಬಿಡಿಎಸ್‌ | ಸಮುದಾಯ ಆರೋಗ್ಯ ಕೇಂದ್ರ 
ಜಿಲ್ಲಾ ಆಸ್ಪತ್ರೆ, ಬೀದರ್‌ ಹಳ್ಳಿಖೇಡ್‌ ಬಿ. ಬೀದರ್‌ ಜಿಲ್ಲೆ. 
13 | ಡಾ॥ ಬಿ. ಹನುಮಂತರಾಜು, ಡಿಸಿಹೆಚ್‌ [ಸಾ.ಆ ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಜಿಲ್ಲೆ 
ವಾಣಿವಿಲಾಸ ಆಸ್ಪತ್ರೆ, ಬೆಂಗಳೂರು 
14 | ಡಾ। ಕುಮುದ ಎನ್‌. ಡಿಜಿಓ ಸ.ಆ. ಕೇಂದ್ರ, ಕೆಬ್ಬಳ್ಳಿ, 
ಚೆಲುವಾಂಬ ಆಸ್ಪತ್ರೆ, ಮೈಸೂರು ಚಾಮರಾಜನಗರ ಜಿಲ್ಲೆ 
15 | ಡಾ| ಟಿ. ಗುರುಮಲ್ಲಪ್ಪ ಓಬಿಜಿ ಸಾ.ಆ. ಕೊಳ್ಳೇಗಾಲ, ಚಾಮರಾಜನಗರ 
ವಿಮ್ಸ್‌ ಮಂಡ್ಯ ಜಿಲ್ಲೆ. 
16 | ಡಾ| ಸತ್ಯಪ್ರಕಾಶ ದೊಂಗಡೆ, ಎ೦ಡಿಎಸ್‌ | ಜಿಲ್ಲಾ ಆಸ್ಪತ್ರೆ ಚಾಮರಾಜನಗರ 
ಸರ್ಕಾರಿ ದಂತ ಕಾಲೇಜು, ಬೆ೦ಗಳೂರು 






















































































೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೪, ೨೦೧೦ ಭಾಗ-೨ 

17 | ಡಾ। ಎಸ್‌. ಮೀನಾಕುಮಾರಿ, ಬಿಡಿಎಸ್‌ | ಸಾ.ಆ, ಗುಂಡ್ಲುಪೇಟೆ, 
ನಿವಾಸಿ ವೈದ್ಯಾಧಿಕಾರಿ, ಎ೦ಎ೦ಸಿ, ಮೈಸೂರು ಚಾಮರಾಜನಗರ ಜಿಲ್ಲೆ. 

18 | ಡಾ॥ ಲಲಿತಾ ಎಸ್‌.ಕೆ. ಎಂಡಿ ಒಬಿಜಿ | ಜಿಲ್ಲಾ ಆಸ್ಪತ್ರೆ, ಚಿಕ್ಕಮಗಳೂರು 
ಹೆಚ್‌. ಸಿದ್ಧಯ್ಯ ರೆಫರಲ್‌ ಆಸ್ಪತ್ರೆ. 
ಬಿಬಿಎಂಪಿ, ಬೆ೦ಗಳೂರು 

19 | ಡಾ| ಎ. ಹೆಚ್‌. ಕೃಷ್ಣಪ್ರಸಾದ್‌, ಆಪ್ತೋ ಜಿಲ್ಲಾ ಆಸ್ಪತ್ರೆ, ಚಿಕ್ಕಮಗಳೂರು 
ಮಿಂಟೋ ಆಸ್ಪತ್ರೆ, ಬೆ೦ಗಳೂರು 

20 | ಡಾ॥ ಎಸ್‌.ಕೆ. ರವೀಂದ್ರ, ಡಿಟಿಸಿಡಿ ಜಿಲ್ಲಾ ಆಸ್ಪತ್ರೆ, ಚಿಕ್ಕಮಗಳೂರು 
ಪಿಕೆಟಿಬಿ ಆಸ್ಪತ್ರೆ, ಮೈಸೂರು 

21 | ಡಾ॥ ಹೇಮ, ಎಂಬಿಬಿಎಸ್‌ | ಪ್ರಾಥಮಿಕ ಆರೋಗ್ಯ ಕೇಂದ್ರ, ಮೇಲೂರು, 
ಮುನಿರೆಡ್ಡಿಪಾಳ್ಯ ಹೆರಿಗೆ ಆಸ್ಪತ್ರೆ, ಬಿಬಿಎಂಪಿ, ಚಿಕ್ಕಬಳ್ಳಾಪುರ ಜಿಲ್ಲೆ. 
ಬೆ೦ಗಳೂರು 

22 | ಡಾ| ಜೆ. ಕುಬೇರಪ್ಪ, ಎ೦ಡಿಎಸ್‌ | ಸಾ.ಆ. ಬೀರೂರು, ಚಿಕ್ಕಮಗಳೂರು ಜಿಲ್ಲೆ. 
ಸರ್ಕಾರಿ ದಂತ ಕಾಲೇಜು, ಬೆಂಗಳೂರು 

23 | ಡಾ। ವೀಣಾ ಆರ್‌. ಬಿಡಿಎಸ್‌ |ಸಾ.ಆ. ಕೊಪ್ಪ, ಚಿಕ್ಕಮಗಳೂರು ಜಿಲ್ಲೆ. 
ಮೆಗ್ಗಾನ್‌ ಆಸ್ಪತ್ರೆ, ಶಿವಮೊಗ್ಗ 

24 | ಡಾ। ರಘುನಂದನ್‌, ಎ೦ಡಿಎಸ್‌ | ಸ.ಆ.ಕೇಂದ್ರ, ಅಜ್ಜಂಪುರ, 
ಸರ್ಕಾರಿ ದಂತ ಕಾಲೇಜು, ಬೆಂಗಳೂರು ಚಿಕ್ಕಮಗಳೂರು ಜಿಲ್ಲೆ. 

25 | ಡಾ। ಜವಾಹರ ಬಾಬು, ಡಿ.ಆರ್ಥೋ | ಸಾ.ಆ ಹೊಳಕ್ಕೆರೆ, ಚಿತ್ರದುರ್ಗ ಜಿಲ್ಲೆ 
ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ, 
ಜಿಲ್ಲಾ ಆಸ್ಪತ್ರೆ, ರಾಯಚೂರು 

26 | ಡಾ| ವೈ. ಹನುಮಂತಪ್ಪ, ಎ೦ಡೀಸ್ಥಿನ್‌) | ಸಾ.ಆ. ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ 
ವಿಮ್ಸ್‌, ಬಳ್ಳಾರಿ 

27 | ಡಾ| ಡಿ.ಎನ್‌. ಕಿಶೋರ್‌, ಡಿಪಿಎಂ ಜಿಲ್ಲಾ ಆಸ್ಪತ್ರೆ, ಚಿತ್ರದುರ್ಗ 
ವಿಮ್ಸ್‌, ಬಳ್ಳಾರಿ 

28 | ಡಾ। ಎ.ಆರ್‌. ಮಿರಜಕರ್‌, ಎಂಡಿ(ಜಿಎಂ) | ಜಿಲ್ಲಾ ಆಸ್ಪತ್ರೆ, ಧಾರವಾಡ 
ಕಿಮ್ಹ, ಹುಬ್ಬಳ್ಳಿ 

29 | ಡಾ| ಕಾಶಿ ಸಿದ್ದರಾಮಪ್ಪ. ಎಂಎಸ್‌ | ಜಿಲ್ಲಾ ಆಸ್ಪತ್ರೆ, ಧಾರವಾಡ 
ಕಿಮ್ಸ್‌, ಹುಬ್ಬಳ್ಳಿ 

30 | ಡಾ| ಗಿರಿಜಾ ತಾಯಿ ಜಿ.ಹೆಚ್‌. ಡಿಜಿಒ ಜಿಲ್ಲಾ ಆಸ್ಪತ್ರೆ, ಧಾರವಾಡ 
ಕಮ್ಮ, ಹುಬ್ಬಳ್ಳಿ 

31 | ಡಾ| ರಜಿನಿ ಜಿ.ಎಂ. ಡಿಎಂಆರ್‌ಡಿ | ಜಿಲ್ಲಾ ಆಸ್ಪತ್ರೆ ಧಾರವಾಡ 
ಜಿಲ್ಲಾ ಆಸ್ಪತ್ರೆ ರಾಯಚೂರು 

32 | ಡಾ| ಪ್ಯಾಟ್ರಿಕ್‌ ಡಿ'ಸೋಜ, ಎಂಬಿಬಿಎಸ್‌ | ಹಿರಿಯ ವೈದ್ಯಾಧಿಕಾರಿ, ಸಾ.ಆ. ಭಂಟ್ವಾಳೆ, 
ಮಂಗಳೂರು ವಿಶ್ವವಿದ್ಯಾಲಯ, ದ.ಕ. ಜಿಲ್ಲೆ ಮಂಗಳೂರು 
ಆರೋಗ್ಯ ಕೇಂದ್ರ 

33 | ಡಾ| ಪದ್ಮಜ ಬಿ. ಆಪ್ತೋ ಜಿಲ್ಲಾ ಆಸ್ಪತ್ರೆ ಗದಗ 
ಮಾನಸಿಕ ಆಸ್ಪತ್ರೆ. ಧಾರವಾಡ 

34 | ಡಾ। ವಿನೋದ್‌ ಕುಮಾರ್‌ ಎಸ್‌.ಹೆಚ್‌. ಎಂಬಿಬಿಎಸ್‌ | ಹಿರಿಯ ವೈದ್ಯಾಧಿಕಾರಿ, ಸ.ಆ.ಕೇಂದ್ರ 
ನಗರಪಾಲಿಕೆ, ಗುಲ್ಬರ್ಗಾ ಶಹಬಾದ್‌, ಗುಲ್ಬರ್ಗಾ 

35 | ಡಾ| ಆರ್‌.ಬಿ. ಕೊನಸಾಗರ, ಔಸಿಹೆಚ್‌ ಸೆ.ಆ. ಕೇಂದ್ರ, ಹಳೆಜೀಡು, ಹಾಸನ ಜಿಲ್ಲೆ 
ಹಿಮ್ಸ್‌. ಹಾಸನ 

36 | ಡಾ| ತ್ರಿಶೂಲ ಕೋಡನಪುರ, ಆಪ್ತೋ ಸಾ.ಆ. ಚನ್ನರಾಯಪಟ್ಟಣ, ಹಾಸನ ಜಿಲ್ಲೆ 
ಮಿಂಟೋ ಆಸ್ಪತ್ರೆ, ಬೆ೦ಗಳೂರು 

37 | ಡಾ| ಲಕ್ಷ್ಮಿನಾರಾಯಣ, ಡಿವಿಡಿ/ಎಂಡಿ | ಸಾ.ಆ. ಹೊಳೆನರಸೀಪುರ, ಹಾಸನ ಜಿಲ್ಲೆ 
ನಿವಾಸಿ ವೈದ್ಯಾಧಿಕಾರಿ, ಎಂ.ಸಿ, ಮೈಸೂರು 




















ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೪, ೨೦೧೦ 


೩೩೩ 













































































38 [ ಡಾ| ಡಿ. ಗಿರಿಜಾ೦ಬ, ಪಿಕೆಟಿಬಿ ಆಸ್ಪತ್ರೆ, ಡಿಟಿಸಿಡಿ ಸಾ.ಆ. ಹೊಳೇನರಸೀಪುರ, ಹಾಸನ ಜಿಲ್ಲೆ 
ಮೈಸೂರು 

39 | ಡಾ॥ ಮಂಜುನಾಥ್‌ ಬಿ.ಎಸ್‌. ಎಂಡಿ ಬ್ಲಡ್‌ ಬ್ಯಾಂಕ್‌, ಸಾ.ಆ. 
ಬಿಬಿ.ಕೆ.ಆರ್‌.ಆಸ್ಪತ್ರೆ. ಮೈಸೂರು (ಪೆಥಾಲಜಿ) | ಹೊಳೇನರಸೀಪುರ, ಹಾಸನ ಜಿಲ್ಲೆ 

40 | ಡಾ॥ ಕೋಮಲ ಎಸ್‌. ಎಂಬಿಬಿಎಸ್‌ | ಪ್ರಾಆ.ಕೇಂದ್ರ, ಹೆರಗು, ಹಾಸನ ಜಿಲ್ಲೆ 
ಹೇಮಾವತಿ ನೀರಾವರಿ ಯೋಜನೆ ಡಿಸ್ದೆನರಿ, 
ಗೊರೂರು, ಹಾಸನ 

41 | ಡಾ| ಶಶಿ ಜಿ.ಎಂ. ಎಂಡಿ(ಜಿಎಂ) | ಸಾ.ಆ. ಕುಶಾಲನಗರ, ಕೊಡಗು ಜಿಲ್ಲೆ 
ಪಿಕೆಟಿಬಿ ಆಸ್ಪತ್ರೆ, ಮೈಸೂರು 

42 | ಡಾ| ಬಿ. ಶೈಲಜ, ಡಿಸಿಹೆಚ್‌ | ಜಿಲ್ಲಾ ಆಸ್ಪತ್ರೆ, ಮಡಿಕೇರಿ, ಕೊಡಗು ಜಿಲ್ಲೆ 
ಚೆಲುವಾಂಬ ಆಸ್ಪತ್ರೆ, ಮೈಸೂರು 

43 | ಡಾ॥ ವಿ. ಪಾರ್ವತಿ, ಡಿಸಿಹೆಚ್‌ | ಜಿಲ್ಲಾ ಆಸ್ಪತ್ರೆ, ಮಡಿಕೇರಿ, ಕೊಡಗು ಜಿಲ್ಲೆ 
ಎ೦ಎ೦ಎನ್‌ಪಿ, ಮೈಸೂರು 

44 | ಡಾ| ಬಿ. ಅಶ್ವತ್ಥಮ್ಮ ಎಂಡಿ(ಜಿಎಸ್‌) | ಜಿಲ್ಲಾ ಎಸ್‌.ಎನ್‌.ಆರ್‌ ಆಸ್ಪತ್ರೆ ಕೋಲಾರ 
ವಿಮ್ಸ್‌. ಬಳ್ಳಾರಿ 

45 | ಡಾ। ಚಂದ್ರಕಲ ಬಿ. ಹೆಚ್‌. ಒಬಿಜಿ ಸಾ.ಆ. ಕೆ.ಜಿ.ಎಫ್‌. ಕೋಲಾರ 
ಜೆಜೆಆರ್‌ ನಗರ ರೆಫರಲ್‌ ಆಸ್ಪತ್ರೆ, ಬಿಬಿಎಂಪಿ, 
ಬೆಂಗಳೂರು 

46 ಡಾ| ಕಲ್ಪನ ಬಿ.ಎಸ್‌. ಡಿಸಿಹೆಚ್‌ | ಎಸ್‌.ಎನ್‌.ಆರ್‌. ಆಸ್ಪತ್ರೆ, ಕೋಲಾರ 
ಬಿಬಿಎಂಪಿ, ಬೆ೦ಗಳೂರು 

47 | ಡಾ। ರಮೇಶ್‌ ಎಂ, ಡಿಎ ಎಸ್‌.ಎನ್‌.ಆರ್‌. ಆಸ್ಪತ್ರೆ, ಕೋಲಾರ 
ಮಿಂಟೋ ಆಸ್ಪತ್ರೆ, ಬೆ೦ಗಳೂರು 

48 | ಡಾ॥ ಟಿ. ಶೋಭ, ಆಪ್ತೋ ಸಾ.ಆ. ಮುಳಬಾಗಿಲು. ಕೋಲಾರ 
ಮಿಂಟೋ ಆಸ್ಪತ್ರೆ, ಬೆ೦ಗಳೂರು 

49 | ಡಾ॥ ರೇಖಾ ಎಸ್‌. ಎಂಬಿಬಿಎಸ್‌ | ಹಿರಿಯ ವೈದ್ಯಾಧಿಕಾರಿ, ಸ.ಆ.ಕೇ. 
ಪಶ್ಚಿಮ ಕಾರ್ಡ್‌ ರಸ್ತೆ, ಕುಟುಂಬ ಕಲ್ಯಾಣ ಗೌನಪಲ್ಲಿ, ಚಿ೦ತಾಮಣಿ ತಾಲ್ಲೂಕು, 
ಕೇಂದ್ರ, ಬಿಬಿಎಂಪಿ, ಬೆಂಗಳೂರು ಕೋಲಾರ ಜಿಲ್ಲೆ 

50 | ಡಾ॥ ಪದ್ಮ ಎಂ. ಎಂಬಿಬಿಎಸ್‌ | ಹಿರಿಯ ವೈದ್ಯಾಧಿಕಾರಿ, 
ಹನುಮಂತನಗರ, ಕುಟುಂಬ ಕಲ್ಯಾಣ ಕೇಂದ್ರ, ಸಾ.ಆ. ಮುಳಬಾಗಿಲು, ಕೋಲಾರ ಜಿಲ್ಲೆ 
ಬಿಬಿಎಂಪಿ, ಬೆ೦ಗಳೂರು 

51 | ಡಾ॥ ರಾಮೇಗೌಡ ಆರ್‌. ವಿ. ಎಂಡಿ ಸಾ.ಆ. ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆ 
ಪಿಕೆಟಿಬಿ ಆಸ್ಪತ್ರೆ, ಮೈಸೂರು 

52 | ಡಾ॥ ಹೆಚ್‌. ರಾಮಚಂದ, ಸ.ಆ. ಕೇಂದ್ರ, ಅರಕೆರೆ, ಮಂಡ್ಯ ಜಿಲ್ಲೆ 
ಕೆ.ಆರ್‌. ಆಸ್ಪತ್ರೆ, ಮೈಸೂರು ಎಂಡಿ(ಜೆಎಂ) 

53 | ಡಾ। ಪುಟ್ಟತಾಯಮ್ಮ ಡಿಜಿಒ ಸಾ.ಆ. ನಾಗಮಂಗಲ, ಮಂಡ್ಯ ಜಿಲ್ಲೆ 
ಚೆಲುವಾಂಬ ಆಸ್ಪತ್ರೆ, ಮೈಸೂರು 

54 | ಡಾ॥ ಬಿ.ಎಸ್‌. ಪುಷ್ಪಲತ, ಡಿಸಿಹೆಚ್‌ |ಸಾ.ಆ. ಕೃಷ್ಣರಾಜಪೇಟೆ, ಮಂಡ್ಯ ಜಿಲ್ಲೆ 
ಕೆ.ಆರ್‌.ಆಸ್ಪತ್ರೆ, ಮೈಸೂರು 

55 | ಡಾ| ರಾಜಣ್ಣ ಸಿ. ಡಿ.ಆರ್ಥೋ | ಸಾ.ಆ. ಕೃಷ್ಣರಾಜಪೇಟೆ, ಮಂಡ್ಯ ಜಿಲ್ಲೆ 
ಕೆ.ಆರ್‌.ಆಸ್ಪತ್ರೆ, ಮೈಸೂರು 

56 | ಡಾ| ಬಿ.ಸಿ. ರತ್ತ್ಯ ಆಪ್ತೋ ಸಾ.ಆ. ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆ 
ಮಿಂಟೋ ಆಸ್ಪತ್ರೆ, ಬೆಂಗಳೂರು 

57 | ಡಾ| ವೈ.ಎಂ. ಶಿವಕುಮಾರ್‌ ಡಿವಿಡಿ ಸಾ.ಆ. ನಾಗಮಂಗಲ, ಮಂಡ್ಯ ಜಿಲ್ಲೆ 
ನಿವಾಸಿ ವೈದ್ಯಾಧಿಕಾರಿ, ಎಂಎಂಸಿ, ಮೈಸೂರು 

58 | ಡಾ॥ ಕೆ. ಚಂದ್ರಾವತಿ, ಇಎನ್‌ಟಿ | ಸಾ.ಆ. ಮದ್ದೂರು, ಮಂಡ್ಯ ಜಿಲ್ಲೆ 
ಕೆ.ಆರ್‌.ಆಸ್ಪತ್ರೆ, ಮೈಸೂರು 
















































































೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೪, ೨೦೧೦ ಭಾಗ-೨ 

59 1 ಡಾ ಎಂ.ಎಸ್‌. ಕೆಂಪೇಗೌಡ, ಇಎನ್‌ಟಿ | ಸಾ.ಆ. ಕೆ.ಆರ್‌.ಪೇಟೆ, ಮಂಡ್ಯ ಜಿಲ್ಲೆ 
ನಿವಾಸಿ ವೈದ್ಯಾಧಿಕಾರಿ, ಎಂಎಂಸಿ, ಮೈಸೂರು 

60 | ಡಾ॥ ಬಸವರಾಜ್‌ ಹುಡೇದ್‌, ಎಂಬಿಬಿಎಸ್‌ | ಹಿರಿಯ ವೈದ್ಯಾಧಿಕಾರಿ, ಸಾ.ಆ. 
ಬಿಬಿಎಂಪಿ, ಬೆ೦ಗಳೂರು ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆ 

61 | ಡಾ| ಶಶಿಕಲ ಎಸ್‌. ಎಂಬಿಬಿಎಸ್‌ | ಹಿರಿಯ ವೈದ್ಯಾಧಿಕಾರಿ, ಸ.ಆ.ಕೇ. 
ಕೋಡಿಹಳ್ಳಿ ಆರೋಗ್ಯ ಕೇಂದ್ರ, ಬಿಬಿಎಂಪಿ, ಬೆಳ್ಳೂರು, ಮಂಡ್ಯ ಜಿಲ್ಲೆ 
ಬೆ೦ಗಳೂರು 

62 | ಡಾ॥ ಯಮುನ, ಎಂಬಿಬಿಎಸ್‌ | ಹಿರಿಯ ವೈದ್ಯಾಧಿಕಾರಿ, 
ಎಂ.ಎಂ.ಎನ್‌.ಪಿ. ಮೈಸೂರು ಸಾ.ಆ. ಪಾಂಡವಪುರ, ಮಂಡ್ಯ ಜಿಲ್ಲೆ 

63 | ಡಾ। ಶರತ್‌ಚಂದ, ಎಂಬಿಬಿಎಸ್‌ | ಹಿರಿಯ ವೈದ್ಯಾಧಿಕಾರಿ, ಸ.ಆ.ಕೇ, ಅರಕೆರೆ, 
ಮಡಿವಾಳ ಡಿಸೆನ್ನರಿ, ಬಿಬಿಎಂಪಿ, ಬೆಂಗಳೂರು ಮಂಡ್ಯ ಜಿಲ್ಲೆ 

64 | ಡಾ॥ ಶಶಿಕಲ ಆರ್‌. ಎಂಬಿಬಿಎಸ್‌ | ಹಿರಿಯ ವೈದ್ಯಾಧಿಕಾರಿ, ಸಾ.ಆ. 
ಎ೦ಎ೦ಎನ್‌ಪಿ, ಮೈಸೂರು ನಾಗಮಂಗಲ, ಮಂಡ್ಯ ಜಿಲ್ಲೆ 

65 | ಡಾ॥ ಎ. ಚಂಪ, ಎಂಬಿಬಿಎಸ್‌ | ಹಿರಿಯ ವೈದ್ಯಾಧಿಕಾರಿ, ಸಾ.ಆ. 
ಎ೦ಎಂಎನ್‌ಪಿ, ಮೈಸೂರು ಕೆ.ಆರ್‌. ಪೇಟೆ, ಮಂಡ್ಯ ಜಿಲ್ಲೆ 

66 | ಡಾ ಸುವರ್ಣಕುಮಾರಿ, ಎಂಬಿಬಿಎಸ್‌ | ಪ್ರಾ.ಆ.ಕೇಂದ್ರ ಮಹದೇವಪುರ, 
ಕೆ.ಆರ್‌.ಆಸ್ಪತ್ರೆ, ಮೈಸೂರು ಶ್ರೀರಂಗಪಟ್ಟಣ, ಮಂಡ್ಯ 

67 | ಡಾ| ಆಲಿ ಹೈದರ್‌ ಶಕೀರ್‌ ಆಲಿ, ಎ೦ಡಿಎಸ್‌ | ಸಾ.ಆ. ಕೆ.ಆರ್‌.ಪೇಟೆ, ಮಂಡ್ಯ ಜಿಲ್ಲೆ 
ನಿವಾಸಿ ವೈದ್ಯಾಧಿಕಾರಿ, ಎಂಎಂಸಿ, ಮೈಸೂರು 

68 | ಡಾ| ಇಂದ್ರಾಣಿ, ಜಿಲ್ಲಾ ಆಸ್ಪತ್ರೆ, ಮಂಡ್ಯ ಎ೦ಡಿಎಸ್‌ | ಸೆ.ಆ. ಕೆ.ಆರ್‌.ಪೇಟೆ, ಮಂಡ್ಯ ಜಿಲ್ಲೆ 

69 | ಡಾ| ಚಂದ್ರಶೇಖರ್‌, ಎಂಡಿ(ಜಿಎಂ) | ಸ.ಆ. ಕೇಂದ್ರ ಜಯನಗರ, ಮೈಸೂರು 
ಕೆ.ಆರ್‌.ಆಸ್ಪತ್ರೆ, ಮೈಸೂರು 

70 | ಡಾ| ಆರ್‌.ಪಿ. ಸಾಯಿನಾಥ್‌, ಎಂಡಿ ಸ.ಆ. ಕೇಂದ್ರ, ಹುಲ್ಲಹಳ್ಳಿ, ನಂಜನಗೂಡು 
ನಿವಾಸಿ ವೈದ್ಯಾಧಿಕಾರಿ, ಎ೦ಎ೦ಸಿ, ಮೈಸೂರು ತಾಲ್ಲೂಕು, ಮೈಸೂರು ಜಿಲ್ಲೆ 

7] | ಡಾ॥ ಬಿ.ಕೆ. ಶಿವಕುಮಾರ್‌, ಎಂಡಿ ಸ.ಆ. ಕೇಂದ್ರ ಜಯಪುರ, ಮೈಸೂರು 
ನಿವಾಸಿ ವೈದ್ಯಾಧಿಕಾರಿ, ಎ೦ಎ೦ಸಿ, ಮೈಸೂರು ಜಿಲ್ಲೆ 

72 | ಡಾ। ವಿಜಯಕುಮಾರ್‌. ಎಂಡಿ(ಜಿಎಂ) | ಸಾ.ಆ. ನಂಜನಗೂಡು,ಮೈಸೂರು ಜಿಲ್ಲೆ 
ನಿವಾಸಿ ವೈದ್ಯಾಧಿಕಾರಿ, ಕೆ.ಆರ್‌.ಆಸ್ಪತ್ರೆ, 
ಮೈಸೂರು 

73 | ಡಾ| ಬಿ.ಎಸ್‌. ಜಯಂತಿ, ಡಿಜಿಒ ಸೆ.ಆ.ಕೇ, ಜಯಪುರ, ಮೈಸೂರು 
ಕೆ.ಆರ್‌.ಆಸ್ಪತ್ರೆ, ಮೈಸೂರು 

74 | ಡಾ। ಪ್ರೇಮಕುಮಾರಿ ಎನ್‌.ಎಲ್‌, ಎಂಡಿ/ಡಿಜಿಒ | ಸಾ.ಆ. ನಂಜನಗೂಡು, ಮೈಸೂರು 
ಚೆಲುವಾಂಬ ಆಸ್ಪತ್ರೆ, ಮೈಸೂರು 

75 | ಡಾ॥ ಗಂಗಮ್ಮ ಎಸ್‌. ಡಿಜಿಒ ಸ.ಆ.ಕೇ, ಸಾಲಿಗ್ರಾಮ, ಮೈಸೂರು 
ನಿವಾಸಿ ವೈದ್ಯಾಧಿಕಾರಿ, ಚೆಲುವಾಂಬ ಆಸ್ಪತ್ರೆ, 
ಮೈಸೂರು 

76 | ಡಾ। ಎನ್‌.ಎಸ್‌. ಚಂಪಕಮಾಲಿನಿ, ಡಿಸಿಹೆಚ್‌ ಸ.ಆ.ಕೇ, ಜಯನಗರ, ಮೈಸೂರು 
ಪಿಕೆಟಿಬಿ ಆಸ್ಪತ್ರೆ, ಮೈಸೂರು 

77 | ಡಾ| ಎಸ್‌. ಲತೆ, ಡಿಸಿಹೆಚ್‌ ಸ.ಆ.ಕೇ, ಬನ್ನೂರು, ಮೈಸೂರು 
ಕೆ.ಆರ್‌.ಆಸ್ಪತ್ರೆ, ಮೈಸೂರು 

78 | ಡಾ। ಎನ್‌. ರಾಮನಾಯ್ಕ್‌, ಎಂಡಿ ಸಾ.ಆ. ಹೆಚ್‌.ಡಿ.ಕೋಟೆ, ಮೈಸೂರು 
ಕೆ.ಆರ್‌.ಆಸ್ಪತ್ರೆ, ಮೈಸೂರು (ಅನಸ್ನೇ) 

79 | ಡಾ॥ ಎಂ.ಕೆ. ಮಹೇಂದ್ರ, ಡಿಎ ಸಾ.ಆ, ಹುಣಸೂರು, ಮೈಸೂರು 
ಕೆ.ಆರ್‌.ಆಸ್ಪತ್ರೆ, ಮೈಸೂರು 

80 | ಡಾ॥ ಎಂ. ಶಶಿಕಲ, ಡಿಎ ಸಾ.ಆ. ಶ್ರೀರಂಗಪಟ್ಟಣ, ಮಂಡ್ಯ 
ಪಿಕೆಟಿಬಿ ಆಸ್ಪತ್ರೆ, ಮೈಸೂರು 




















ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೪, ೨೦೧೦ 






















































































817 ಡಾ॥ ಕಾಶೀನಾಥ ಪುಲೇಕರ್‌, ಆಪ್ತೋ ಸಾ.ಆ. ನಂಜನಗೂಡು, ಮೈಸೂರು 
ಕೆ.ಆರ್‌. ಆಸ್ಪತ್ರೆ, ಮೈಸೂರು 

82 | ಡಾ| ಪಿ. ಚಂದಕಲ, ಆಪ್ತೋ ಸಾ.ಆ. ಟಿ.ನರಸೀಪುರ, ಮೈಸೂರು 
ಪಿಕೆಟಿಬಿ ಆಸ್ಪತ್ರೆ, ಮೈಸೂರು 

83 | ಡಾ। ಗದಪ್ಪ ಹೊಸಮನಿ, ಎ೦ಡೀಸ್ಥಿನ್‌) | ಸಾ.ಆ. ಹುಣಸೂರು, ಮೈಸೂರು 
ಕೆ.ಆರ್‌. ಆಸ್ಪತ್ರೆ, ಮೈಸೂರು 

84 | ಡಾ। ಅಶೋಕ್‌ ಎಸ್‌.ಜೆ. ಎ೦ಡೀಸ್ಕಿನ್‌) | ಸಾ.ಆ. ಕೆ.ಆರ್‌.ನಗರ, ಮೈಸೂರು 
ಕೆ.ಆರ್‌. ಆಸ್ಪತ್ರೆ, ಮೈಸೂರು 

85 | ಡಾ॥ ಆರ್‌. ದತ್ತಾತ್ರೇಯ ಬಾಬು, ಇಎನ್‌ಟಿ ಸಾ.ಆ, ಹುಣಸೂರು, ಮೈಸೂರು 
ಕೆ.ಆರ್‌. ಆಸ್ಪತ್ರೆ, ಮೈಸೂರು 

86 | ಡಾ| ಹೆಚ್‌. ಪದ್ಮಾವತಿ, ಡಿಎಂಆರ್‌ಡಿ | ಸಾ.ಆ. ಟಿ.ನರಸೀಪುರ, ಮೈಸೂರು 
ಕೆ.ಆರ್‌.ಆಸ್ಪತ್ರೆ, ಮೈಸೂರು 

87 | ಡಾ। ಮಮತ ಹೆಚ್‌.ಕೆ. ಎಂಬಿಬಿಎಸ್‌ | ಪ್ರಾ.ಆ.ಕೇಂದ್ರ, ಕುರಿಮುದ್ದನಹಳ್ಳಿ, 
ಎ೦ಎ೦ಎನ್‌ಪಿ, ಮೈಸೂರು ಮೈಸೂರು 

88 | ಡಾ। ನಾರಾಯಣ ಪೆಂಡ್ಲಿಕಲ್‌, ಡಿಜಿಒ ಸ.ಆ.ಕೇಂದ್ರ, ಜೆ. ಮಲ್ಲಾಪುರ, 
ಜಿಲ್ಲಾ ಆಸ್ಪತ್ರೆ, ರಾಯಚೂರು ರಾಯಚೂರು ಜಿಲ್ಲೆ 

89 | ಡಾ| ಲಕ್ಷ್ಮಿಬಾಯಿ, ಡಿಜಿಒ ಸಾ.ಆ. ಮಾನ್ವಿ ರಾಯಚೂರು ಜಿಲ್ಲೆ 
ಜಿಲ್ಲಾ ಆಸ್ಪತ್ರೆ, ರಾಯಚೂರು 

90 | ಡಾ। ಚಂದ್ರಕಾಂತ್‌, ಎಂಬಿಬಿಎಸ್‌ | ಹಿರಿಯ ವೈದ್ಯಾಧಿಕಾರಿ, ಸ.ಆ.ಕೇ., 
ಕೇಂದ್ರ ಕಾರಾಗೃಹ, ಗುಲ್ಬರ್ಗಾ ಕವಿತಾಳ, ಮಾನ್ವಿ, ರಾಯಚೂರು 

91 | ಡಾ| ಶೀತಲ್‌ ಬಿ.ಎಸ್‌. ಬಿಡಿಎಸ್‌ | ಸ.ಆ.ಕೇಂದ್ರ, ಜೆ. ಮಲ್ಲಾಪುರ, 
ಜಿಲ್ಲಾ ಆಸ್ಪತ್ರೆ, ರಾಯಚೂರು ರಾಯಚೂರು ಜಿಲ್ಲೆ 

92 | ಡಾ॥ ರಮೇಶ್‌ಚಿಂದರೆಡ್ಡಿ ಎಂಎಸ್‌ | ಸಾ.ಆ. ಚನ್ನಪಟ್ಟಣ, ರಾಮನಗರ ಜಿಲ್ಲೆ 

93 | ಡಾ। ಜಯಂತಿ ಆರ್‌. ಎಂಬಿಬಿಎಸ್‌ | ಪ್ರಾ.ಆ.ಕೇಂದ್ರ, ಕುದೂರು, ಮಾಗಡಿ 
ಅಂಜನಪ್ಪ ಗಾರ್ಡನ್‌ ಆರೋಗ್ಯ ಕೇಂದ್ರ, ತಾಲ್ಲೂಕು, ರಾಮನಗರ ಜಿಲ್ಲೆ 
ಬಿಬಿಎಂಪಿ, ಬೆ೦ಗಳೂರು 

94 | ಡಾ| ಎಂ.ಎನ್‌. ಗಿರೀಶ್‌ ಕುಮಾರ್‌, ಎಂಬಿಬಿಎಸ್‌ | ಎನ್‌.ಎಲ್‌.ಸಿ.ಸಿ. ಕನಕಪುರ, ರಾಮನಗರ 
ನೀಲಸಂದ್ರ ಡಿಸ್ಪೆನ್ನರಿ, ಬಿಬಿಎಂಪಿ, ಬೆಂಗಳೂರು ಜಿಲ್ಲೆ 

95 | ಡಾ| ಎನ್‌.ಆರ್‌. ಶ್ರೀಮತಿ, ಡಿಜಿಒ ಸ.ಆ. ಕೇಂದ್ರ, ಹೊಳೆಹೊನ್ನೂರು, 
ಮೆಗ್ಗಾನ್‌ ಆಸ್ಪತ್ರೆ. ಶಿವಮೊಗ್ಗ ಭದ್ರಾವತಿ ತಾಲ್ಲೂಕು, ಶಿವಮೊಗ್ಗ 

96 | ಡಾ| ಎಸ್‌. ಪದ್ಮಾವತಿ, ಔಜಿಒ ಸಾ.ಆ. ಹೊಸನಗರ, ಶಿವಮೊಗ್ಗ 
ಜಿಲ್ಲಾ ಮೆಗ್ಗಾನ್‌ ಆಸ್ಪತ್ರೆ. ಶಿವಮೊಗ್ಗ 

97 | ಡಾ| ಕೆ.ಎಂ. ಧನಂಜಯ, ಡಿವಿಡಿ ಸಾ.ಆ. ತೀರ್ಥಹಳ್ಳಿ, ಶಿವಮೊಗ್ಗ 
ಮೆಗ್ಗಾನ್‌ ಆಸ್ಪತ್ರೆ, ಶಿವಮೊಗ್ಗ 

98 | ಡಾ| ಡಿಂಪ್ಲೆ ಬಿ.ಎಂ., ಎಂಡಿಎಸ್‌ [ಸಾ.ಆ ತರಿಕೆರೆ, ಚಿಕ್ಕಮಗಳೂರು ಜಿಲ್ಲೆ 
ಮೆಗ್ಗಾನ್‌ ಆಸ್ಪತ್ರೆ. ಶಿವಮೊಗ್ಗ 

99 | ಡಾ। ಅಮರೇಶ್‌ ಗದ್ದಿ, ಡಿಜಿಒ ಸಾ.ಆ. ಕುಣಿಗಲ್‌, ತುಮಕೂರು 
ಹೆಚ್‌. ಸಿದ್ದಯ್ಯ ರೆಫರಲ್‌ ಆಸ್ಪತ್ರೆ, ಬಿಬಿಎಂಪಿ, 
ಬೆ೦ಗಳೂರು 

100 | ಡಾ| ಕೃಷ್ಣಯ್ಯ ಸಿ., ಕೆ.ಆರ್‌.ಆಸ್ಪತ್ರೆ, ಮೈಸೂರು ಡಿ.ಆರ್ಥೋ ಸಾ.ಆ. ಮಧುಗಿರಿ, ತುಮಕೂರು 

101 | ಡಾ। ಟಿ. ಮಂಜುಳದೇವಮ್ಮ ಆಪ್ತೋ ಸಾ.ಆ. ತುರುವೇಕೆರೆ (ಜಿಒಐಪಿ), 
ಒಒಡಿ, ಬೆ೦ಗಳೂರು ವಿಶ್ವವಿದ್ಯಾಲಯ ತುಮಕೂರು 

102 | ಡಾ| ಕೃಷ್ಣಕುಮಾರ್‌ ಬಿ. ಡಿವಿಡಿ ಸಾ.ಆ. ಸಿರಾ, ತುಮಕೂರು 
ಪಿಕೆಟಿಬಿ ಆಸ್ಪತ್ರೆ, ಮೈಸೂರು 

103 | ಡಾ॥ ಎಂ.ಎಸ್‌. ಶೀಲ, ಎಂಡಿ ರಕ್ತನಿಧಿ, ಜಿಲ್ಲಾ ಆಸ್ಪತ್ರೆ, ತುಮಕೂರು 
ಕೆ.ಆರ್‌.ಆಸ್ಪತ್ರೆ, ಮೈಸೂರು (ಪೆಥಾಲಜಿ) 





೩೩೫ 





೩೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೪, ೨೦೧೦ 


ಭಾಗ-೨ 








104 | ಡಾ। ಎಸ್‌. ರುದ್ರಮೂರ್ತಿ, 
ಮೆಗ್ಗಾನ್‌ ಆಸ್ಪತ್ರೆ. ಶಿವಮೊಗ್ಗ 











ಡಿಎಫ್‌ಎಂ [ಜಿಲ್ಲಾ ಆಸ್ಪತ್ರೆ, ತುಮಕೂರು 











ಮೇಲ್ಕಂಡ ವೈದ್ಯಾಧಿಕಾರಿ/ದಂತ ಆರೋಗ್ಯಾಧಿಕಾರಿಗಳು ನೇಮಿಸಲಾದ ಹುದೆಯಲ್ಲಿ 
ಸರ್ಕಾರವನ್ನೋ ಸಗೊಂಡಂತ' ಸಂಬಂಧಪಟ್ಟವರಿಗೆಲ್ಲರಿಗೂ ಪ್ರಭಾರ ವರ್ಗಾವಣೆ ಪ್ರಪತ್ರವನ್ನು ಸ 


ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿ 
ಸಲ್ಲಿಸತಕ್ಕದ್ದು. 


೦ 


೩ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 735 


ಐ. ಹೇಮನಾಥ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: 
ಈ ಕೆಳಕಂಡ ಕೆ.ಎ.ಎಸ್‌. 


ಸಿಆಸುಇ 80 ಆಸೇವ 2010, ಬೆಂಗಳೂರು, ದಿನಾಂಕ: 28ನೇ ಮೇ, 2010. 
(ಹಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 


ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ 


ನೇಮಿಸಿದೆ. 





ತ್‌ 
ಕ್ರಸಂ. 


ಶ್ರೀಯುತರು : 


ಆಧಾರದ ತಾರ ಮತ್ತ ಪ್ರಾತ ಕಾಶ್ಟ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 





1 |ಬಿ.ಪಿ. ಅಡ್ಡೂರ್‌, 

ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ 
ಜಿಲ್ಲಾ ದಂಡಾಧಿಕಾರಿಗಳು, ಯಾದಗಿರಿ ಜಿಲ್ಲೆ 
ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿ 


ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, ಅಪರ 
ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಕೊಪ್ಪಳ ಜಿಲ್ಲೆ, ಕೊಪ್ಪಳ ಹುದ್ದೆಗೆ - 

ಶ್ರೀ ಕೆ.ಎಸ್‌. ಮ೦ಜುನಾಥ್‌ ಇವರ ಸ್ಥಾನದಲ್ಲಿ 





2 ಎನ್‌. ಶಿವರಾಜ್‌, 
ಉಪಕಾರ್ಯದರ್ಶಿ, ಬಯಲು ಸೀಮೆ 
ಅಭಿವೃದ್ಧಿ ಮಂಡಳಿ, ಚಿತ್ರದುರ್ಗ 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಯಾದಗಿರಿ ಜಿಲ್ಲೆ, ಯಾದಗಿರಿ - ಖಾಲಿ 
ಹುದ್ದೆಗೆ 





3 ಕೆ.ಎಸ್‌. ಮಂಜುನಾಥ್‌, 

ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ 
ಜಿಲ್ಲಾ ದಂಡಾಧಿಕಾರಿಗಳು, ಕೊಪ್ಪಳ ಜಿಲ್ಲೆ, 
ಕೊಪ್ಪಳ 











ಉಪಕಾರ್ಯದರ್ಶಿ, ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ, 
ಚಿತ್ರದುರ್ಗ ಹುದ್ದೆಗೆ - ಶ್ರೀ ಎನ್‌. ಶಿವರಾಜ್‌ ಇವರ 
ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ಯೋಜನಾ 
ಇಲಾಖೆಯ ವಶಕ್ಕೆ ನೀಡಿದೆ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 736 


ಹೆಚ್‌.ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ 


ಸಂಖ್ಯೆ: 


ಸಿಆಸುಇ 04 ಆಸೇನಿ 2010, ಬೆಂಗಳೂರು, ದಿನಾಂಕ: 28ನೇ ಮೇ, 2010. 


ಶ್ರೀ ಜಿ. ಅನಂತ್‌ರಾವ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಸಂಸ್ಥೆ, ಶಿರಸಿ, 
ಇವರಿಗೆ ದಿನಾಂಕ 31-05-2010ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 

ನಿಯಮ 285(1)(ಎ)ರನ್ವಯ ಸ್ವಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 737 


ಹೆಚ್‌.ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 





